ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 486 
ಸದಸ್ಯರ ಹೆಸರು : ಶ್ರೀ ಬಿ.ಕೆ.ಹರಿಪ್ರಸಾದ್‌ 
ಉತ್ತರಿಸುವ ದಿನಾಂಕ : 24/09/2020 
ಉತ್ತರಿಸುವ ಸಚಿವರು : ಮಾನ್ಯಗೃಹ ಸಚಿವರು 
ಪ್ರಶ್ನೆ ಉತ್ತರ J 


ಅ) ರಾಜ್ಯದ ಬಂದಿಖಾನೆಗಳ ಸಂಖ್ಯೆ ಎಷ್ಟು: 
ಅವಶ್ಯಕತೆಗಿಂತ ಹೆಚ್ಚು ಖೈದಿಗಳನ್ನು ತುಂಬಿರುವಂತಹ 
ಬಂದಿಖಾನೆಗಳು ಯಾವುವು. 


ರಾಜ್ಯದಲ್ಲಿ ಪ್ರಸುತ ಒಟ್ಟು 47 ವಿವಿಧ ವರ್ಗದ 


ಬಂದಿಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ. 


ಈ ಕೆಳಕಂಡ ಕಾರಾಗೃಹಗಳಲ್ಲಿ ಅಧಿಕೃತ ಸಾಮರ್ಥ್ಯಕ್ಕಿಂತ 
ಹೆಚ್ಚು ಬಂದಿಗಳು ದಾಖಲಾಗಿರುತ್ತಾರೆ:- 


ಬೆಂಗಳೂರು, ವಿಜಯಪುರ, ಮೈಸೂರು, ಬಳ್ಳಾರಿ ಮತ್ತು 
ಕಲಬುರ್ಗಿ ಕೇ೦ದ್ರ ಕಾರಾಗೃಹಗಳು. 


» 


ಚಾಮರಾಜನಗರ, ಕೋಲಾರ, ಹಾಸನ, ಮಂಗಳೂರು, 
ಹಾವೇರಿ, ಬೀದರ್‌, ಯಾದಗಿರಿ, ದಾವಣಗೆರೆ, ಕೊಪ್ಪಳ, 
ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹಗಳು ಮತ್ತು 
ಲಿಂಗಸೂಗೂರು ಉಪ ಕಾರಾಗೃಹ. 


ತ ಇಂದಿವಾನಗಳಗ ಮೂಲ ಸೌಕರ್ಯಗಳನ್ನು | 
ಒದಗಿಸುವುದು ಹಾಗೂ ಹೊಸ ಬಂದಿಖಾನೆಗಳನ್ನು 
ನಿರ್ಮಿಸಲು ಸರ್ಕಾರ ಯೋಚಿಸಿದೆಯೇ? 


L 


ಹೌದು. 


ಸರ್ಕಾರವು ಪ್ರತಿ ಆರ್ಥಿಕ ಸಾಲಿನ ಆಯವ್ಯಯದಲ್ಲಿ 
ಒದಗಿಸುವ ಅನುದಾನದಲ್ಲಿ ಕಾರಾಗೃಹಗಳಲ್ಲಿ 
ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದೆ. 


2019-20ನೇ ಸಾಲಿನಲ್ಲಿ ಬೆಂಗಳೂರಿನಲ್ಲಿ ನೂತನ ಗರಿಷ್ಟ 
ಭದುತಾ ಕಾರಾಗೃಹ, ವಿಜಯಪುರದಲ್ಲಿ ನೂತನ ಕೇಂದ್ರ 
ಕಾರಾಗೃಹ ಮತ್ತು ಅರಸೀಕೆರೆ ನೂತನ ತಾಲ್ಲೂಕು 
ಕಾರಾಗೃಹ ಹಾಗೂ 2020-21ನೇ ಸಾಲಿನಲ್ಲಿ ಬೀದರ್‌ ನೂತನ 
ಕೇಂದ್ರ ಕಾರಾಗೃಹ ನಿರ್ಮಾಣ ಯೋಜನೆಗೆ ಸರ್ಕಾರವು 
ಆಡಳಿತಾತಕ ಮಂಜೂರಾತಿ ನೀಡಿರುತ್ತದೆ. 


ಸಂಖ್ಯೆ: ಹೆಚ್‌ ಡಿ 145 ಪಿಆರ್‌ ಎ 2020 


\ 


(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


